ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1764 (2047) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 
ವಿಷಯ: ಕೊಡಗು ಜಿಲ್ಲೆಯಲ್ಲಿ 2012-13 ರಲ್ಲಿ ನೀಡಿರುವ ಸಾಗುವಳಿ ಚೀಟಿ ಕುರಿತು 


(ಅ) ಕೊಡಗು ಜಿಲ್ಲೆಯಲ್ಲಿ 2012-13 ರಲ್ಲಿ ಅಕ್ರಮ -ಸಕ್ರಮದ ಅಡಿಯಲ್ಲಿ ಎಷ್ಟು ಜನ 
ರೈತರಿಗೆ ಸಾಗುವಳಿ ಚೀಟಿಯನ್ನು ನೀಡಲಾಗಿದೆ ; 


(ಆ) ಈ ರೀತಿ ಸಾಗುವಳಿ ಚೀಟಿಯನ್ನು ಪಡೆದ ಎಷ್ಟು ಜನ ರೈತರ ಹೆಸರಿಗೆ ಆರ್‌.ಟಿ.ಸಿ. 
ಬರಲಿದೆ; 


(ಇ) ಸದರಿ ರೈತರು ಪಡೆದಿರುವ ಆರ್‌.ಟಿ.ಸಿ. ಗಳನ್ನು ರದ್ದುಪಡಿಸಲಾಗಿದೆಯೇ ; 


(ಈ) 2015-16 ರಲ್ಲಿ ಸದರಿ ಸಾಗುವಳಿ ಚೀಟಿ ಹಾಗೂ ಆರ್‌.ಟಿ.ಸಿ. ಗಳನ್ನು ನೀಡಲು 
ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಲಾಗಿದೆಯೇ ? 


